ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 2ನೇ ಫೆಬ್ರವರಿ, 2021 


ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಬಗ್ಗೆ 
ಶ್ರೀಮತಿಭಾರತಿ ಶೆಟ್ಟಿ (ನಾಮನಿರ್ದೇಶನ ಹೊಂದಿದವರು):- 
168(226) ಮಾನ್ಯ ನಗರಾಭಿವೃದ್ಧಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದ ವಿವಿಧ ನಗರಗಳಲ್ಲಿ ತ್ಯಾಜ್ಯ ವಸ್ತುಗಳ ನಿರ್ವಹಣಾ ವ್ಯವಸ್ಥೆಗಳನ್ನು ನಿರ್ವಹಿಸುತ್ತಿರುವ 
ಪದ್ಮತಿಗಳಾವುವು; 


(ಆ) ನಗರಗಳ ವಿಸ್ತರಣೆಯಿಂದ ತ್ಯಾಜ್ಯ ಸಂಗ್ರಹ ಮತ್ತು ವಿಸರ್ಜನೆಗೆ ಗುರುತಿಸುತ್ತಿರುವ ಸ್ಥಳಗಳ ಸುಧಾರಣೆ ಬಗ್ಗೆ 
ಸರ್ಕಾರ ಯಾವ ಸುಧಾರಿತ ಕ್ರಮಗಳನ್ನು ಅನುಸರಿಸುತ್ತಿದೆ ; 


(ಇ) ಈ ಕುರಿತು ಬೆಂಗಳೂರಿನ ಅನುಭವಗಳಿಂದ ಕಲಿತಿರುವ ಪಾಠಗಳೇನು; ಇದರ ಬಗ್ಗೆ ಸುಧಾರಣಾ 
ಶ್ರಮಗಳೇಮು? 


